ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 738 
ಸದಸ್ಯರ ಹೆಸರು _ ಶ್ರೀ ಎನ್‌. ರವಿಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸುವ ಸಚಿವರು 3 ಮಾನ್ಯ ಮುಖ್ಯಮಂತ್ರಿಗಳು 

ಉತ್ತರಿಸುವ ದಿನಾಂಕ : 26.07.2019 

ಕ್ರಸಂ. ಪಶ್ನೆ ಸ್ತ 

1|ರೂ.75 ಲಕ್ಷ ಮೌಲ್ಕದ ಹುಬ್ಲೋಟ್‌ |ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದ 

ವಾಚ್‌ನ್ನು ಅಂದಿನ ಮುಖ್ಯಮಂತ್ರಿಗಳಿಗೆ |ಶ್ರೀ ಸಿದ್ದರಾಮಯ್ಯನವರು ಅಂದಿನ ಮಾನ್ಯ 
ಕೊಡುಗೆ ರೂಪದಲ್ಲಿ ನೀಡಿದ್ದು, ಈ | ವಿಧಾನಸಭಾ ಸಭಾಧ್ಯಕ್ಷರಿಗೆ ದಿನಾಂಕ 


ರೀತಿಯಾಗಿ ಕೊಡುಗೆ ರೂಪದಲ್ಲಿ 
ಸ್ಪೀಕರಿಸಿದ ಹುಬ್ಲೋಟ್‌ ವಾಚ್‌ನ್ನು 
ಸರ್ಕಾರವು ಯಾವ ನಿಯಮದ ಅನ್ವಯ 
ಸರ್ಕಾರಿ ಸ್ವತ್ತನ್ನಾಗಿ ಪರಿಗಣಿಸಿದೆ; 
ಕೊಡುಗೆ ರೂಪದಲ್ಲಿ ಮುಖ್ಯಮಂತ್ರಿ ಮತ್ತು 
ಮಂತ್ರಿಮಂಡಲದ ಸದಸ್ಯರು ಸ್ಟೀಕರಿಸಿದ 
ಎಲ್ಲಾ ವಸ್ತುಗಳನ್ನು ಸರ್ಕಾರದ ವಶಕ್ಕೆ 


02.03.2016ರಂದು ಒಂದು ಗHUBLOT BIG 
BANG-301-M ವಾಚ್‌ನ್ನು ನೀಡಿ, ಅದನ್ನು 
ಅವರ ಸ್ನೇಹಿತರು ಗಿಫ್ಟ್‌ ನೀಡಿದ್ದಾರೆಂದು ತಿಳಿಸಿ 
ಅದನ್ನು ಕ್ಯಾಬಿನೆಟ್‌ ಹಾಲ್‌ನಲ್ಲಿ ಇಡಲು ಮಾನ್ಯ 
ವಿಧಾನಸಭಾ ಸಭಾಧ್ಯಕ್ಷರನ್ನು ಕೋರಿದ್ದರು. 
ಅದರಂತೆ ಮಾನ್ಯ ವಿಧಾನಸಭಾ ಸಭಾದ್ಯಕ್ಷರು 
ಅಂದಿನ ಮುಖ್ಯ ಕಾರ್ಯದರ್ಶಿಯವರಿಗೆ ಸದರಿ 


ನೀಡಿದ್ದಲ್ಲಿ. ಕೊಡುಗೆಗಳನ್ನು | ವಾಚನ್ನು ಕಳುಹಿಸಿ ಕ್ಯಾಬಿನೆಟ್‌ ಹಾಲ್‌ನಲ್ಲಿ 
ಪಡೆದ/ನೀಡಿದ ವ್ಯಕ್ತಿಗಳ ಎಲ್ಲ್‌ | ಸಂರಕ್ಷಿಸಿಡಲು ಕೋರಿದ್ದರು. , ಅದರಂತೆ, ಸದರಿ 
ಅಪರಾಧಗಳಿಗೆ ಕ್ಷಮೆ ವಾಚ್‌ನ್ನು ಅಂದಿನ ಮುಖ್ಯ ಕಾರ್ಯದರ್ಶಿಗಳು 


ನೀಡಲಾಗಿದೆಯೆಂದು ಅರ್ಥವೇ ಈ 


ಸ್ಟೀಕರಿಸಿ ದಿನಾ೦ಕ 02.03.2016ರಂದು 
ಕುರಿತು ಸರ್ಕಾರದ ನಿಲುವೇನು; 


ಕ್ಯಾಬಿನೆಟ್‌ ಹಾಲ್‌ನಲ್ಲಿ ಇಟ್ಟಿರುತ್ತಾರೆ. 


| 21/ಈ ಕೊಡುಗೆ ರೂಪದಲ್ಲಿ ಮುಖ್ಯಮಂತ್ರಿ 
ಮತ್ತು ಮಂತ್ರಿ ಮಂಡಲದ ಸದಸ್ಯರು 
ಸ್ಪೀಕರಿಸಿದ ಎಲ್ಲಾ ವಸ್ತುಗಳನ್ನು 
ಪ್ರದರ್ಶಿಸಲು ಅನುವಾಗುವಂತೆ ವಸ್ತುಗಳ 
ಸಂಗ್ರಹಾಲಯವನ್ನು ತೆರೆಯಲು ಸರ್ಕಾರ 
ಆಲೋಚಿಸಿದೆಯೇ; 


"ಚೆನೆಯು ಇರುವುದಿಲ್ಲ. 


೦ಶಾ 02 ವಿಪ 2019 ANS 


(ಬಿ.ಎಸ್‌. ಯಡಿಯೂರಪ್ರಾ 


ಮುಖ್ಯಮಂತ್ರಿ 


w 
|e, 

೬ 
w 
w 


